ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ ; 130 
ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು ಶ್ರೀ ಪಿ.ಆರ್‌ ರಮೇಶ್‌, 
(ನಾಮನಿರ್ದೇಶನ ಹೊಂದಿದವರು) 
ಉತ್ತರಿಸಬೇಕಾದ ದಿನಾಂಕ ) 13.12.2021 
ಉತ್ತರಿಸುವ ಸಚಿವರು ¥ ಅರಣ್ಯ ಮತ್ತು ಆಹಾರ, ನಾಗರಿಕ ಸರಬರಾಜು ಮತ್ತು 


ಗ್ರಾಹಕರ ವ್ಯವಹಾರಗಳ ಹಾಗೂ ಕಾನೂನು ಮಾಪನಶಾಸ್ತ್ರ 


ಇಲಾಖಾ ಸಚಿವರು. 


ಕ್ರ.ಸಂ ಪ್ರಶ್ನೆ ಉತ್ತರ 


(ಅ) | ರಾಜ್ಯದಲ್ಲಿ ಪೆಟ್ರೋಲ್‌/ಡಿಸೇಲ್‌ ಸಾರ್ಪಜನಿಕ | ರಾಜ್ಯಾದ್ಯಂತ ಒಟ್ಟು 5000 ಪೆಟ್ರೋಲ್‌!/ಡಿಸೇಲ್‌ ಪಂಪ್‌ 


ವಿತರಣಾ ಪಂಪ್‌ಗಳ ಸಂಖ್ಯೆ ಎಷ್ಟು;(ಜಿಲ್ಲಾವಾರು | ಗಳಿವೆ. ಜಿಲ್ಲಾವಾರು ಮಾಹಿತಿಯನ್ನು ಅನುಬಂಧದಲ್ಲಿ 
) ಒದಗಿಸಲಾಗಿದೆ. 


pe) 


(ಆ) | ಇತ್ತೀಚಿಗೆ ರಾಜ್ಯದಲ್ಲಿರುವ ಹಲವು | ಪೆಟ್ರೋಲ್‌/ಡಿಸೇಲ್‌ ವಿತರಣೆಯಲ್ಲಿ ಅಳತೆ ವ್ಯತ್ಯಾಸದ 


ಪೆಟ್ರೋಲ್‌/ಡಿಸೇಲ್‌ ಸಾರ್ವಜನಿಕ ವಿತರಣಾ ಪಂಪ್‌ | ಕುರಿತು ಸಾರ್ವಜನಿಕರು ತಮ್ಮ ಅಹವಾಲುಗಳನ್ನು ಕಾನೂನು 


ಗಳಲ್ಲಿ ಪೆಟ್ರೋಲ್‌/ಡಿಸೇಲ್‌ ವಿತರಣೆಯಲ್ಲಿ ಅಳತೆ ಮಾಪನಶಾಸ್ತ್ರ ಇಲಾಖೆಗೆ ಸಲ್ಲಿಸಬಹುದಾಗಿರುತ್ತದೆ. 


ವ್ಯತ್ಯಾಸದ ಕುರಿತು ಸಾರ್ವಜನಿಕರು ತಮ್ಮ RNS _ 3 
ಕಾನೂನು ಮಾಪನಶಾಸ್ತ್ರ ಇಲಾಖಾ ವತಿಯಿಂದ ರಾಷ್ಟ್ರೀಯ 


ಅಹವಾಲುಗಳನ್ನು ಸಲ್ಲಿಸಲು ಸರ್ಕಾರದ ಬಳಿ 
i ಮತ್ತು ವಿಶ್ವ ಗ್ರಾಹಕರ ದಿನಾಚರಣೆಯ ಸಂದರ್ಭದಲ್ಲಿ 


ಯಾವುದಾದರೂ ಪ್ರಾಧಿಕಾರ/ವ್ಯವಸ್ಥೆ ಮ ಮ 
" | ರಾಜ್ಯಾದ್ಯಂತ ಜಿಲ್ಲಾವಾರು ಕಾರ್ಯಕ್ರಮಗಳನ್ನು ಏರ್ಪಡಿಸಿ 


ಜಾರಿಯಲ್ಲಿದೆಯೇ; ಇದ್ದಲ್ಲಿ, ಸದರಿ ದೂರು |_| _ ಕ್‌ wl Rr 
ವಸ್ತು ಪ್ರದರ್ಶನದ ಮೂಲಕ ಸಾರ್ವಜನಿಕರಿಗೆ ಜಾಗೃತಿ ಅರಿವು 


ಪ್ರಾಧಿಕಾರದ/ವ್ಯವಸ್ಥೆಯ ಕುರಿತು 
) (ವ್ಯವಸ್ಥ ಮೂಡಿಸಲಾಗುತ್ತಿದೆ. ಹಾಗೂ ಕರಪತ್ರ ಮತ್ತು ಭಿತ್ತಿ 


ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ 


ಚಿತ್ರಗಳನ್ನು ಸಾರ್ವಜನಿಕರಿಗೆ ವಿತರಿಸುವ ಮೂಲಕ 


ಧನ ನನ ಸಭದ ಗ್ರಾಹಕರಲ್ಲಿ ಅರಿವು ಮೂಡಿಸಲಾಗುತ್ತಿದೆ 


ಇತ್ತೀಚೆಗೆ ರಾಜ್ಯದಲ್ಲಿರುವ ಹಲವು | ಪೆಟ್ರೋಲ್‌/ಡಿಸೇಲ್‌ ಸಾರ್ವಜನಿಕ ವಿತರಣ ಪಂಪ್‌ ಗಳಲ್ಲಿ 


ಪೆಟ್ರೋಲ್‌!/ಡೀಸೆಲ್‌ ಸಾರ್ವಜನಿಕ ವಿತರಣಾ ಪಂಪ್‌ | ಪೆಟ್ರೋಲ್‌/ಡಿಸೇಲ್‌ ವಿತರಣೆಯಲ್ಲಿ ಅಳತೆ ವ್ಯತ್ಯಾಸದ 
ಗಳಲ್ಲಿ' ಪೆಟ್ರೋಲ್‌/ಡಿಸೇಲ್‌ ವಿತರಣೆಯಲ್ಲಿ ಅಳತೆ | ಕುರಿತು ಯಾವುದೇ ದೂರುಗಳು ಸ್ವೀಕೃತವಾಗಿರುವುದಿಲ್ಲ. 


ವ್ಯತ್ಯಾಸದ ಕುರಿತು ಸರ್ಕಾರದ 


ಆದಾಗ್ಯೂ ಕೆಲವು ಟಿ.ವಿ ಮಾಧ್ಯಮಗಳಲ್ಲಿ 
ಬಳಿಯಾವುದಾದರೂ ದೂರುಗಳು 
EN ಪೆಟ್ರೋಲ್‌/ಡಿಸೇಲ್‌ ವಿತರಣೆಯಲ್ಲಿ ಅಳತೆ ವ್ಯತ್ಯಾಸದ 
ಬಂದಿವೆಯೇ?(ಬಂದಿದ್ದಲ್ಲಿ ಜಿಲ್ಲಾವಾರು ವಿವರ 


ಕುರಿತು ಸುದ್ದಿ ಪ್ರಸಾರವಾದ ಹಿನ್ನಲೆಯಲ್ಲಿ ರಾಜ್ಯಾದ್ಯಂತ 
ನೀಡುವುದು) 


ಇಲಾಖೆಯ ಕ್ಷೇತ್ರಾಧಿಕಾರಿಗಳು ಜಂಟಿ ತಪಾಸಣೆ ನಡೆಸುವ 


ಮೂಲಕ 1390 ತಪಾಸಣೆಗಳನ್ನು ನಡೆಸಿ 276 
ಮೊಕದ್ದಮೆಗಳನ್ನು ದಾಖಲಿಸಿ, ರೂ.3,27,000/-ಗಳ 


ಅಭಿಸಂಧಾನ ದಂಡವನ್ನು ಸಂಗ್ರಹ ಮಾಡಲಾಗಿರುತ್ತದೆ. 


ಅಲ್ಲದೇ ಇಲಾಖೆಯ  ಕ್ಷೇತ್ರಾಧಿಕಾರಿಗಳು ಆಗಿಂದಾಗ್ಗೆ 
ಅನಿರೀಕ್ಷಿತ ತಪಾಸಣೆ ಕೈಗೊಂಡು, ತಪ್ಪು ಕಂಡುಬಂದಲ್ಲಿ 
ತಪ್ಪಿತಸ್ಥರ ವಿರುದ್ಧ ನಿಯಮಾನುಸಾರ ಕಾನೂನು ಕ್ರಮ 


ವಹಿಸಲಾಗುತ್ತಿದೆ. 


ಸಂಖ್ಯೆ: ಆನಾಸ 108 ಕಾಮಾಸೇ 2021 (ಇ-ಆಫೀಸ್‌) 


ಗ್ರಾಹಕರ ವ್ಯವಹಾರಗಳ ಹಾಗೂ 


ಕಾನೂನು ಮಾಪನಶಾಸ್ತ್ರ ಇಲಾಖಾ ಸಚಿವರು 


w= NS % 
EL ಉಡುಪ 5 | 
— ಮಕರ 5ರ | 
I7 ಚಾಮರಾಜನಗರ [ CP 
TE ಚನಾ 748 
19 | ವಿಜಯಪುರ | 19 | 
7 ನಾಗರಾ gg 
2 ದಗ 78 
| ಹಾಷ TIS 


